RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೊರು, ಗುರುವಾರ, ಫೆಬ್ರವರಿ ೭, ೨೦೧೩ (ಮಾಘ ೧೮, ಶಕ ವರ್ಷ ೧೯೩೪) ಸಂಚಿಕೆ ೬ 
Volume 148 Bangalore, Thursday, February 7, 2013 (Magha 18, Shaka Varsha 1934) Issue 6 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


IN THE COURT OF IV ADDITIONAL CITY CIVIL JUDGE AT BANGALORE CITY, MAYOHALL UNIT, CCH.NO.21 
G & Wc.No: 25009 OF 2012 
Petitioners: 1.Mrs. P.Padmavathi, Aged about 33 years, W/o Late.P.Chandra Pratap Reddy, 
2. Baby.P.Sai Thulasi D/o Late.P.Chandra Pratap Reddy, Aged about 11years 
3. Master.P.Ram charan Reddy S/o. Late.P.Chandra Pratap Reddy, Aged about 8 years 
1 to 3 are residing at No.1-492, Smith Road, S.P.Road Kadapa Town and Mandal Andhra Pradesh. 


Petitioner 2&3 being minors represented by the mother is natural guardian, Petitioner No.1. 
5 


Respondents: NIL 
PUBLIC NOTICE 


Notice is hereby given that a petition has been made to this court Under Section 31 of the Guardians and Wards Act, 1890 
& under section 8 of Hindu minority and guardianship act - 1956 for the grant of permission to mother Smt.P.Padmavathi to sell the 
schedule properties mentioned below on behalf of the minor children i.e. petitioner No.2 &3 i.e. Baby. P.Sai Thulasi and master. P. 


Ramcharan Reddy. 


Be it known that no caveat has been entered and the said petition is posted for hearing on 05-03-2013 at 110” clock. 


Any person/s claiming to have any interest may come and participate in the proceedings before the grant permission. 
SCHEDULE “A” PROPERTY 
(Description of the entire property) 


ALL THAT PIECE AND PARCEL of the property being converted land bearing Sy. No.66/1, 66/2, 66/3, 66/4, 67, 68/5, 68/6, 68/7 
and 70/14B, situated at challaghatta Village, Varthur Hobli, Bangalore, East Taluk, measuring in all 12 Acres and 6 Guntas bounded 
as follows now within the limits of B.B.M.P:- 


East by : Sy. No.63/1, 66/5 and 63/8B 
West by : Challaghatta Village 
North by: Private Property and Road, 
South by: Defence Land 
(೧೧೩) 


೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೫ 





SCHEDULE “B” PROPERTY 
APARTMENTS BELONGING TO SRI.P.CHANDRA PRATAP REDDY 


a) 


b) 


c) 


d) 


6) 


? 


Unit No.SN-176, situated on first Floor in Block No.NP bearing Apartment No.NP-204 (Three Bedrooms), constructed on 
the property bearing converted Sy.Nos.66/1,66/2,66/3,66/4,67,68/5,68/6,68/7 and 70/14B, situated at Challaghatta Village, 
Varthur Hobli, Bangalore East Taluk, now within the limits of Bruhat Bangalore Mahanagara Palike, having super built up area 
of 134.38 Sq.mtrs (1446 Sq.ft) along with an area of undivided right title and interest measuring 90.52 Sq.Mtrs (974 
Sq.ft) and exclusive right in one open car parking space bearing Number No.ONP-204 in the Shriram Spandhana 
Apartment Complex. 


Unit No.SN-220, situated on the Ground Floor in Block No. NK bearing Apartment No NK-104 (Three Bedrooms), 
constructed on the property bearing converted Sy.Nos.66/1,66/2,66/3,66/4,67,68/5,68/6,68/7 and 70/14B, situated at 
Challaghatta Village, Varthur Hobli, Bangalore East Taluk, now within the limits of Bruhat Bangalore Mahanagara Palike, having 
super built up area of 130.39 Sq.mtrs (1403 Sq.ft) along with an area of undivided right title and interest measuring 
87.82 Sq.Mtrs (945 Sq.ft) and exclusive right in one open car parking space bearing Number No.ONK-104 in the Shriram 
Spandhana Apartment Complex. 


Unit No.SN-236, situated on the Ground Floor in Block No. NL bearing Apartment No. NL-104(Three Bedrooms), 
constructed on the property bearing converted Sy.Nos.66/1,66/2,66/3,66/4,67,68/5,68/6,68/7 and 70/14B, situated at 
Challaghatta Village, Varthur Hobli, Bangalore East Taluk, now within the limits of Bruhat Bangalore Mahanagara Palike, having 
super built up area of 130.39 Sq.mtrs (1403 Sq.ft) along with an area of undivided right title and interest measuring 
87.82 Sq.Mtrs (945 Sq.ft) and exclusive right in one open car parking space bearing Number No.ONL-104 in the Shriram 
Spandhana Apartment Complex. 


Unit No.SN-232, situated on third Floor in Block No.NK bearing Apartment No.NK-404 (Three Bedrooms), constructed on 
the property bearing converted Sy.Nos.66/1,66/2,66/3,66/4,67,68/5,68/6,68/7 and 70/14B, situated at Challaghatta Village, 
Varthur Hobli, Bangalore East Taluk, now within the limits of Bruhat Bangalore Mahanagara Palike, having super built up area 
of 140.70 Sq.mtrs (1514 Sq.ft) along with an area of undivided right title and interest measuring 94.79 Sq.Mtrs (1020 
Sq.ft) and exclusive right in one open car parking space bearing Number No.ONK-404 in the Shriram Spandhana 
Apartment Complex. 


Unit No.SN-224, situated on First Floor in Block No.NK bearing Apartment No.NK-204 (Three Bedrooms), constructed on 
the property bearing converted Sy.Nos.66/1,66/2,66/3,66/4,67,68/5,68/6,68/7 and 70/14B, situated at Chalaghatta Village, 
Varthur Hobli, Bangalore East Taluk, now within the limits of Bruhat Bangalore Mahanagara Palike, having super built up area 
of 134.38 Sq.mtrs (1446 Sq.ft) along with an area of undivided right title and interest measuring 90.52 Sq.Mtrs (976 
Sq.ft) and exclusive right in one open car parking space bearing Number No.ONK-204 in the Shriram Spandhana 
Apartment Complex. 

Unit No.SN-172, situated on Ground Floor in Block No.NP bearing Apartment No.NP-104 (Three Bedrooms), constructed 
on the property bearing converted Sy.Nos.66/1,66/2,66/3,66/4,67,68/5,68/6,68/7 and 70/14B, situated at Chalaghatta Village, 
Varthur Hobli, Bangalore East Taluk, now within the limits of Bruhat Bangalore Mahanagara Palike, having super built up area 
of 130.39 Sq.mtrs (1403 Sq.ft) along with an area of undivided right title and interest measuring 87.82 Sq.Mtrs (945 
Sq.ft) and exclusive right in one open car parking space bearing Number No.ONP-104 in the Shriram Spandhana 
Apartment Complex. 

By order of the Court 
ASSISTANT REGISTRAR, 
P.D.5 City Civil Court, Mayohall Unit, Bangalore 


BEFORE THE HON'BLE IV ADDITIONAL CITY CIVIL JUDGE MAYO HALL AT BANGALORE 
P & SC No. 25001/2013, HG:06-03-2013. 


Petitioners: 


1. Smt Pallavi D, aged about 40 years, Daughter of Late R.S.Devakumar, Wife of Mr.S.R.Ravi, Residing at 18/5, 1° Main 
Road, Vyalikaval, Malleshwaram, Bangalore-560003 


2. Sri Ananth D, aged about 42 years, Son of Late R.S,Devakumar, Residing at No.198/22, 5" Main Road, Vyalikaval, 
Malleshwaram, Bangalore-560003 


-Versus- 


Respondents: NIL 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೧೧೫ 





PUBLIC NOTICE 


Notice is hereby given that a petition has been made to this Court Under Section 276 of the Indian Succession Act 1925, 
for grant of Probate of Will dated 05-12-2011 of the deceased Late R.S,Devakumar, who expired on 01-03-2012 at Bangalore. 


Be it known that no Caveat has been entered and the said petition is posted for hearing on 06-03-2013 at 11 0 clock. 
Any person/s claiming to have any interest may come and participate in the proceedings before the grant of Probate. 
SCHEDULE 
Immovable Property 


1) Property bearing No.39, 40, 41, 42, 43, 44 and 90, Subedar Chatram Road, Division No.12, Bangalore-560009, together with 
the building. Bounded by East: Subedar Chatram Road, West: Land belonging to one Sri H Ramaiah, North: Land belonging to 
Mekkala Mallaiah Choultry, South: Partly by Masti Veeranna property and H ೧೩/7೩೩೧ ೨ Property. 


2) Property bearing No.2, comprised of old Survey No. 22/1 (Ground Floor) and 221/1/ (First Floor), No.22/1-A, situate on the Race 
Course Loop Lane (previously Sheshadri Road) Ward No.27, Gandhinagar, Bangalore - 560009. Bounded by East: Racecourse 
Loop Lane Road, West: Properties of Sri R.S.Umesh, North: Properties of Sri ೧ 5 Umesh, South: Properties of Smt.Subamma 


3) Property bearing No.198/22 (New No.43, 5" Main Road, Vyalikaval, Malleshwaram, Bangalore-560003. Bounded by East: 5" 
Main Road, Vyalikaval West: Site No.203, North: Site No.191, South: Site No.199. 


4) Property bearing No. 29/3 (New No.29/5) NH-4, Tuancheguppe Village, Kasaba Hobli, Nelamangala Taluk, Bangalore Rural 
District. Bounded East: Gedalahalli, West: Remaining Portion of Sy.No.29/3, North: National High way No.4, South: Property of 
Smt. Khursheeda Begum. 


Movable Property 

A Maruthi Suzuki Zen, Car bearing registration number KA 02 P 4002 

Given under my hand and seal of the Court, this 19" day of January 2013. 

By order of the Court 
ASSISTANT REGISTRAR, 
P.D.6 City Civil Court, Mayo hall Unit, Bangalore. 

KARNATAKA PUBLIC SERVICE COMMISSION 
No. 5 (2)851/2012-2013/PSC, Dated: 22/23-11-2012. 


Sub: Additional Select List of candidates for recruitment of Sub Inspector of Excise in the Department of Exercise 
Ref: 1. Notification No. E (3) 831/2009-10/PSC, dated: 04-08-2009 
2. Notification No. E (2) 790/2010-11/PSC, dated: 28-12-2010 
3. Notification No. E (2) 868/2010-11/PSC, dated: 17-03-2011 
4. Notification No. E (2) 4981/2011-12/PSC, dated: 01-10-2011 
In pursuance of this Office Notification dated: 04-08-2009, the provisional Select List of Candidates for appointment to 101 
posts of Sub-lInspector of Excise was published on 28-12-2010 and Final Select Lists on 17-03-2011 and 01-10-2011, In 


accordance with G.O. No. DPAR/26/Sehima/2002, date: 11-04-2003, now based on the relevant rules in force in this regard the 
additional select list of 11 candidates is hereby published for information of the candidates. 








Appointing Authority ಲ Excise Commissioner 
Name of the Department ಕ Excise 
SL.NO. NAME OF THE CANDIDATE REG. 110. DOB RESERVATION | MARKS 
1 RAGHU K.C 307403 18-07-85 GM 143.50 


1°T CROSS, BASAVESHWARA NAGARA, 
BWSSB WEST, KANAKAPURA TOWN, 
RAMANAGARA DIST 
RAMANAGARA-562117 

2 SHARATH KUMAR D.P 302911 10-07-83 3A 143.00 
SHARATH KUMAR ೧.೧ S/O 
PRAKASHA REDDY G.Y 
BHARAMASAMUDRA (P) 
JAGALUR (T) 
DAVANAGERE D-577528 





























೧೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಭಾಗ - ೫ 








SL.NO. 


NAME OF THE CANDIDATE 


REG. NO. 


DOB 


RESERVATION 


MARKS 





MANJUNATHA H. S 

MANJUNATHA H.S ASST. TEACHER 
GLPS NEEKANAHALLI 
DEVALADAKERE POST 

HANBAL HOBLI SAKLESHPUR TALUK 
HASSAN-577119 


500336 


01-06-82 


GM/3A/RL 


142.00 





MANJUNATHA .G 
೫80/5, FIRST FLORE, 4'” MAIN, 
GANGAPPA BLOCK, 
GANGANAGARA, 
BANGALORE-560032 


305857 


06-11-84 


GM/3A/KMS 


142.00 





NAGALINGASWAMY 

K. BASAVANAPURA 

KELLAMBALLI POST, 
CHAMARAJANAGAR TQ, 
CHAMARAJANAGAR DISTRICT-571313 


500096 


10-01-82 


3B/RL 


140.50 





RAJU SHIGIHALL I, 

RAJU. SOMAPPA SHIGIHALLlI, 
AT : POST : BHENDIGERI, 
TAL : DIST : BELGAUM, 
BELGAUM-591109 


101093 


08-01-83 


3B/KMS 


138.50 





KRISHNA MURTHY.R 
#42, 2? CROSS, VERSOVA LAYOUT, 
C.V.RAMAN NAGAR, 
BANGALORE-560093 


308867 


01-06-86 


SC/RL 


133.50 





THIRTHA. A 
D/O JAYAMMA, 

THAYINERALU, 

BND. VENKATESHWAR TEMPLE, 
BANASHANKARI 2” STAGE, 
TUMKUR-572102 


302834 


01-07-83 


GM/3A/W 


118.50 





DEEPAK VR 
NO. 500, 11" CROSS, 4-MAIN ROAD, 
375 BLOCK, BEL LAYOUT 
VIDYARANYAPURA, 
BANGALORE-560097 


300007 


27-04-72 


GM/XMP 


112.00 





10 


SUVARNA KOTI 

NEAR BASAVESWAR CIRCLE, 
KEREVANDI NARAGUNDA, GADAG DIST, 
GADAG-582207 


300934 


01-06-82 


2AIW 


108.00 





11 








BALAGOUDA PATIL 

BALAGOUDA .Y. PATIL, 

AT : YADDALAGUDDA, POST : ANKALGI, 
TALUK : GOKAK, DIST : BELGAUM, 
BELGAUM-591101 





100018 





20-08-73 





ST/XMP 





61.00 








Note: The selection list is subject to the final result in Application No. 7225/10 and 7701/11 pending before Hon'ble KAT 


P.R. 13 


K.R.SUNDAR, |.ಗಿ.5, 


Secretary, 


Karnataka Public Service Commission, 


Bangalore-560001. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೧೧೭ 





ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಜೆ.ಸಿ. ರಸ್ತೆ, ಬೆಂಗಳೂರು-2 
ಅಧಿಸೂಚನೆ 
ಸಂಖ್ಯೆ: ಕಸನಿ:74:ಸಿಬ್ಬಂದಿ1:2008-09, ದಿನಾಂಕ: 19.01.2013 


ವಿಷಯ: ಕಾರವಾರ ಜಿಲ್ಲಾ ರಂಗಮಂದಿರದ ಹಿರಿಯ ಎಲೆಕ್ಟ್ರೀಷಿಯನ್‌ ಕಂ ಸೌಂಡ್‌ ಸೂಪರ್‌ವೈಜರ್‌, ಬ್ಯಾಕ್‌ಲಾಗ್‌ ಹುದ್ದೆಯನ್ನು ತುಂಬುವ 
ಕುರಿತು. 


ಈ ಇಲಾಖೆಯ ಉ.ಕ.ಜಿಲ್ಲೆ, ಕಾರವಾರ ಇಲ್ಲಿ ಖಾಲಿ ಇರುವ ಹಿರಿಯ ಎಲೆಕ್ಟ್ರೀಷಿಯನ್‌ ಕಂ ಸೌಂಡ್‌ ಸೂಪರ್‌ ವೈಜರ್‌ ಒಂದು ಹುದ್ದೆಯನ್ನು 
ಪರಿಶಿಷ್ಟ ಪಂಗಡದ ಬ್ಯಾಕ್‌ಲಾಗ್‌ಯಡಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌.ಬಿಸಿ 2001, ದಿನಾಂಕ:21.11.2001 ಮತ್ತು 01.06.2002 ರ 
ನ್ವಯ ಭರ್ತಿ ಮಾಡಲು ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಈ ಅಧಿಸೂಚನೆಯೊಡನೆ 
ಕಟಿಸಿರುವ ನಿಗದಿತ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ: 19.02.2013 ಸಂಜೆ 5 ಗಂಟೆಯೊಳಗೆ ಆಯುಕ್ತರು, ಕನ್ನಡ ಮತ್ತು 


ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆ೦ಗಳೂರು-2 ಇಲ್ಲಿಗೆ ತಲುಪಿಸತಕ್ಕದ್ದು. 


(£1 


1. ಖಾಲಿ ಹುದ್ದೆಗಳ ಸಂಖ್ಯೆ : 01 (ಒಂದು) 


2. ಹಿರಿಯ ಎಲೆಕ್ಟೀಷಿಯನ್‌ ಕಂ ಸೌಂಡ್‌ ಸೂಪರ್‌ವೈಸರ್‌ ಹುದ್ದೆಯ ಮೀಸಲಾತಿ ವರ್ಗೀಕರಣ : ಪರಿಶಿಷ್ಟ ಪಂಗಡ - ಮಹಿಳಾ ಆಭ್ಯರ್ಥಿ 


pW 
3. ವಯೋಮಿತಿ ವಿದ್ಯಾರ್ಹತೆ ಮತ್ತು ವೇತನ ಶ್ರೇಣಿ 
* ವಯೋಮಿತಿ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ದಿನಾಂಕ19.02.2013 ಕ್ಕೆ ಅಭ್ಯರ್ಥಿಗೆ ಕನಿಷ್ಠ 18 
ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ 40 ವರ್ಷ ಮೀರಿರಬಾರದು 


9 ವಿದ್ಯಾರ್ಹತೆ: ಕನ್ನಡವನ್ನು ಒಂದು ವಿಷಯವನ್ನಾಗಿ ತೆಗೆದುಕೊಂಡು ಎಸ್‌.ಎಸ್‌.ಎಲ್‌.ಸಿ ಅಥವಾ ತತ್ಸಮಾನ ಪರೀಕ್ಷೆ 
ತೇರ್ಗಡೆಯಾಗಿರಬೇಕು ಇದರೊಂದಿಗೆ ಟೆಲಿಕಮ್ಯೂನಿಕೇಷನ್‌ (ಸೌಂಡ್‌ ಹಾಗೂ ಟಿ.ವಿ) ನಲ್ಲಿ ಡಿಪ್ಲೋಮೋ 


* ವೇತನ ಶ್ರೇಣಿ: ರೂ. 17,650-32000 


4. ಆಯ್ಕೆ ವಿಧಾನ : ಅಭ್ಯರ್ಥಿಗಳಿಂದ ಅರ್ಜಿಗಳಲ್ಲಿ ಹುದ್ದೆಗೆ ನಿಗದಿಪಡಿಸಿರುವ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ 
ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು. ಅರ್ಹತಾ ಪಟ್ಟಿಯನ್ನು ತಯಾರಿಸುವಾಗ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಬಿಸಿ 
2001 ದಿನಾಂಕ:21.11.2001 ರನ್ವಯ ಕನಿಷ್ಠ 18 ವಯಸ್ಸಾಗಿರುವ ಹಾಗೂ ಗರಿಷ್ಠ 40 ವರ್ಷ ಮೀರಿರದ ಅಭ್ಯರ್ಥಿಗಳಿಗೆ ಪ್ರಥಮ ಆಧ್ಯತೆ 
ನೀಡಲಾಗುವುದು. 18 ವರ್ಷದಿಂದ 40 ವರ್ಷಗೊಳಗಿನ ಅರ್ಹ ಅಭ್ಯರ್ಥಿಯು ದೊರಠದಿದ್ದಲ್ಲಿ 18 ವರ್ಷದಿಂದ 40 ವರ್ಷ ವಯಸ್ಸಿನೊಳಗಿನ 
ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. 

5. ಲಗತ್ತುಗಳು: 

1. ಅರ್ಹತಾ (ಡಿಪ್ಲೋಮ) ಪರೀಕ್ಷೆಯ ಅಂಕಪಟ್ಟಿಯ ನಕಲು ಲಗತ್ತಿಸಿರಬೇಕು. 

2. ಜನ್ಮ ದಿನಾಂಕದ ಪ್ರಮಾಣ ಪತ್ರ/ ಎಸ್‌.ಎಸ್‌.ಎಲ್‌.ಸಿ ಅಂಕಪಟ್ಟಿ/ ವರ್ಗಾವಣೆ ಪ್ರಮಾಣ ಪತ್ರದ ನಕಲು ಲಗತ್ತಿಸಬೇಕು. 


3. ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್‌ರವರಿಂದ ಪಡೆದ (ನಿಗದಿತ ನಮೂನೆಯಲ್ಲಿ) ಜಾತಿ ಪ್ರಮಾಣ ಪತ್ರದ ದೃಢೀಕೃತ 

ನಕಲು ಸಲ್ಲಿಸುವುದು. 

4. ಅರ್ಜಿಯಲ್ಲಿ ಫೋಟೋ ಅಂಟಿಸಲು ನಿಗದಿಪಡಿಸಿರುವ ಸ್ಥಳದಲ್ಲಿ ನಿಮ್ಮ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅಂಟಿಸಿ 
ಅದರ ಮೇಲೆ ಪೂರ್ಣ ಸಹಿ ಮಾಡುವುದು 


* ಈ ಮೇಲೆ ಹೇಳಿದ ಎಲ್ಲಾ ದಾಖಲೆಗಳ ದೃಢೀಕೃತ ಪ್ರತಿ ನೀಡಬೇಕು. 
ಸೂಚನೆಗಳು: 


1. ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿ ಮತ್ತು ಅದರೊಂದಿಗೆ ಲಗತ್ತಿಸಿರುವ ಪ್ರಮಾಣ ಪತ್ರಗಳು ಸುಳ್ಳು ಮಾಹಿತಿ ನೀಡಿದ್ದಾಗಿ 
ನೇಮಕಾತಿಯ ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ಅಂತಹ ಅರ್ಜಿಗಳನ್ನು ಪತ್ರ ವ್ಯವಹಾರವಿಲ್ಲದೇ ತಿರಸ್ಕರಿಸಲಾಗುವುದು ಮತ್ತು 


ಅಂತಹ ಅಭ್ಯರ್ಥಿಗಳ ಎರುದ್ಧ ಕಾನೂನು ರೀತ್ಯಾ ಕ್ರಮಕೈಗೊಳ್ಳಲು ಉಪಕ್ರಮಿಸಲಾಗುವುದು. 


2. ಅಭ್ಯರ್ಥಿಯು ಯಾವುದೇ ಅಪರಾಧ ಮೊಕದ್ದಮೆಯಲ್ಲಿ ಬಂಧನಕ್ಕೆ ಒಳಪಟ್ಟಿರಬಾರದು. ಅಲ್ಲದೆ ಅಪರಾಧ ಮೊಕದ್ದಮೆಯ ತನಿಖೆಗೆ 
ಒಳಗಾಗಿರಬಾರದು. ಅಪರಾಧ ಪ್ರಕರಣಗಳಲ್ಲಿ ದೋಷಿಯಾಗಿರಬಾರದು. ಒಂದು ವೇಳೆ ಇಂತಹ ಪ್ರಕರಣಗಳಿಗೆ ಒಳಗಾಗಿದ್ದಲ್ಲಿ ಅಂತಹ 


ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರಾಗುತ್ತಾರೆ. 


೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ ೫ 





3. ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

4. ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ/ದಾಖಲಾತಿಗಳನ್ನು ಸಲ್ಲಿಸಿ ನೌಕರಿ ಪಡೆದಿರುವುದು ಯಾವುದೇ ಸಂಧರ್ಭದಲ್ಲಿ ಕಂಡು 
ಬಂದಲ್ಲಿ ಯಾವುದೇ ಮುನ್ಸೂಚನೆ ನೀಡದೇ ನೌಕರಿಯಿಂದ ವಜಾ ಮಾಡುವುದರ ಜೊತೆಗೆ ಅವರ ವಿರುದ್ಧ ಕಾನೂನು ರೀತ್ಯಾ ಕ್ರಮ 
ತೆಗೆದುಕೊಳ್ಳಲಾಗುವುದು. 


5. ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಿರುವ ಅರ್ಜಿ ನಮೂನೆಯಂತೆ ಅರ್ಜಿಯನ್ನು ಸಿದ್ಧಪಡಿಸಿ ಸಲ್ಲಿಸಬೇಕಾಗಿರುತ್ತದೆ. ಕಚೇರಿ 
ವತಿಯಿಂದ ಅರ್ಜಿ ನಮೂನೆಗಳನ್ನು ನೀಡಲಾಗುವುದಿಲ್ಲ 


6. ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು ನೊಂದಾಯಿತ ಅಂಚೆ/ ಕೋರಿಯರ್‌ ಮುಖಾಂತರ ಅಥವಾ ಸ್ವತ: ಆಯುಕ್ತರು, ಕನ್ನಡ 
ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ರವರ ಕಚೇರಿಗೆ ನಿಗದಿತ ದಿನಾಂಕ ಮತ್ತು ಸಮಯದೊಳಗೆ ತಲುಪಿಸಬೇಕು. ತಡವಾಗಿ ಬಂದ 
ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸುವ ಲಕೋಟೆಯ ಮೇಲೆ ಹಿರಿಯ ಎಲೆಕ್ಟ್ರೀಷಿಯನ್‌ ಕಂ 
ಸೌಂಡ್‌ ಸೂಪರ್‌ವೈಸರ್‌ ಬ್ಯಾಕ್‌ಲಾಗ್‌ ಹುದ್ದೆಗೆ ಅರ್ಜಿ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು, ಅರ್ಜಿ ಸ್ವೀಕರಿಸಿದ್ದಕ್ಕೆ 


ಸಂಬಂಧಪಟ್ಟವರಿಂದ ದಿನಾಂಕ ಮತ್ತು ಸಹಿ ಪಡೆದುಕೊಳ್ಳಬಹುದಾಗಿದೆ. 


7. ಸಲ್ಲಿಸಲಾಗುವ ಯಾವುದೇ ದಾಖಲೆಗಳನ್ನು ಹಿಂದಿರುಗಿಸಲಾಗುವುದಿಲ್ಲ. ಈ ಕುರಿತು ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶ 
ಇರುವುದಿಲ್ಲ. 


ಆಯುಕ್ತರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿರಿಯ ಎಲೆಕ್ಟೀಷಿಯನ್‌ ಕಂ ಸೌಂಡ್‌ ಸೂಪರ್‌ವೈಸರ್‌ ಹುದ್ದೆಗೆ ಅರ್ಜಿ 

















ಅರ್ಜಿ ಸಂಖ್ಯೆ 
ನಿಮ್ಮ ಇತ್ತೀಚಿನ 
ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು 
ಅಂಟಿಸಿ ಅದರ ಮೆಲೆ 
ಸಹಿ ಮಾಡುವುದು 
ಗೆ: 
ಆಯುಕ್ತರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಕನ್ನಡ ಭವನ, ಜೆ.ಸಿ.ರಸ್ತೆ ಬೆ೦ಗಳೂರು-560 002 
1) ಅಭ್ಯರ್ಥಿಯ ಹೆಸರು 
2) ತಂದೆಯ ಹೆಸರು 
3) ಅಬ್ಯರ್ಥಿಯ ಅಂಚೆ ವಿಳಾಸ 
4) ವಿದ್ಯಾರ್ಹತೆ 
ಕ್ರ.ಸಂ. ಡಿಪ್ಲೊಮಾ (ಟೆಲಿಕಮ್ಯೂನಿಕೇಷನ್‌)ಸೌಂಡ್‌ ಹಾಗೂ ಟಿ.ವಿ ಗರಿಷ್ಠ ಅಂಕಗಳು | ಗಳಿಸಿದ ಅಂಕಗಳು ಶೇಕಡಾವಾರು 


























5) ಹುಟ್ಟಿದ ದಿನಾಂಕ 
6) ಲಗತ್ತುಗಳು 
1. ಎಸ್‌.ಎಸ್‌.ಎಲ್‌.ಸಿ ಅಂಕಪಟ್ಟಿಯ ದೃಢೀಕೃತ ಪ್ರತಿ 
2. ಜಾತಿ ಪ್ರಮಾಣ ಪತ್ರದ ದೃಢೀಕೃತ ಪ್ರತಿ 
3. ಅರ್ಹತಾ (೧೬೫1/70) ಪರೀಕ್ಷೆಯ ಅಂದರೆ ಡಿಪ್ಲೋಮೋ ಅಂಕಪಟ್ಟಿಯ ದೃಢೀಕೃತ ನಕಲುಗಳು 


ಸೂಚನೆ: ಅಧಿಸೂಚನೆಯಲ್ಲಿ ಸೂಚಿಸಿರುವ ಎಲ್ಲಾ ಸೂಚನೆಗಳಂತೆ ಅರ್ಜಿ ಸಲ್ಲಿಸದಿದ್ದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೧೧೯ 





ಘೋಷಣೆ 
ಮೇಲೆ ಹೇಳಿದ ವಿವರಗಳು ನನಗೆ ತಿಳಿದ ಮಟ್ಟಿಗೆ ಮತ್ತು ನಾನು ನಂಬುವಷ್ಠರ ಮಟ್ಟಿಗೆ ನಿಜವೆಂದು ಈ ಮೂಲಕ ಘೋಷಿಸುತ್ತೇನೆ. ಯಾವುದೇ 
ಮಾಹಿತಿಯ, ನೇಮಕಾತಿ ಮುಂಚೆ ಅಥವಾ ತರುವಾಯ ಸುಳ್ಳು ಅಥವಾ ತಪ್ಪೆಂದು ಕಂಡು ಬಂದ ಸಂಧರ್ಭದಲ್ಲಿ ಅಥವಾ ಅನರ್ಹತೆ ಪತ್ತೆ ಆದ 
ಸಂದರ್ಭದಲ್ಲಿ ನೇಮಕಾತಿ ಸಮಿತಿಯು ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ನನಗೆ ತಿಳಿದಿರುತ್ತದೆ. 
ನಾನು ಅಧಿಸೂಚನೆಯ ನಿಯಮಗಳನ್ನು ಜಾಗರೂಕತೆಯಿಂದ ಓದಿರುತ್ತೇನೆ. ಮತ್ತು ಅವುಗಳಿಗೆ ಬದ್ಧನಾಗಿರುತ್ತೇನೆ. ನಾನು ಅರ್ಜಿ ಸಲ್ಲಿಸಿದ 
ಹುದ್ದೆಯ ನೇಮಕಾತಿಗೆ ನಿಗದಿಪಡಿಸಿದ ವಯೋಮಿತಿ ವಿದ್ಯಾರ್ಹತೆ ಮುಂತಾದ ಅರ್ಹತೆಯ ಎಲ್ಲ ಷರತ್ತುಗಳನ್ನು ಪೂರೈಸುವುದಾಗಿಯೂ ಮತ್ತು ಇದೇ 
ಬಗೆಯ ಯಾವುದೇ ಪರೀಕ್ಷೆಗೆ ಹಾಜರಾಗದಂತೆ ನಾನು ಪರೀಕ್ಷೆಯಿಂದ ಉಚ್ಛಾಟಿಸಲ್ಪಟ್ಟಿಲ್ಲವೆಂದು ಸಹ ಘೋಷಿಸುತ್ತೇನೆ. 


ಸ್ಥಳ; 
€ 
ದಿನಾಂಕ: 
ಅಭ್ಯರ್ಥಿಯ ಪೂರ್ಣ ಸಹಿ 
ಪರಿಶೀಲಿಸಿದ ಅಧಿಕಾರಿಯ ಸಹಿ ಮತ್ತು ಹೆಸರು 
೧೯೧.10 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನಡಾವಳಿಗಳು ಉತ್ತರ ಕನ್ನಡ, ಕಾರವಾರ 


ಎ "ವ್‌ 
ಅಧಿಸೂಚನೆ ಸಂಖ್ಯೆಃ 2/2013 ದಿನಾಂಕಃ 24 ನೇ ಜನವರಿ ಮಾಹೆ 2013 
ನೇಮಕಾತಿ ಪ್ರಕಟಣೆ 
ಕಾರವಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಘಟಕದಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಲಾಗಿದೆ. ಕೆಳಕಂಡ ಷರತ್ತುಗಳನ್ನು ಪೂರೈಸಿದ ಅರ್ಹ ಅಭ್ಯರ್ಥಿಗಳು ದಿನಾಂಕಃ 25 ನೇ ಫೆಬ್ರವರಿ 2013 ಸಂಜೆ 5-00 ಗಂಟೆಯೊಳಗೆ 
ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. 


1. ಖಾಲಿ ಇರುವ ಹುದ್ದೆಯ ವಿವರಗಳು: 











ಕ್ರಮ ಖಾಲಿ ಇರುವ 
ಹುದ್ದೆಯ ಹೆಸರು ವೇತನಶ್ರೇಣಕಿ 
ಸಂ. ಣಿ ಹುದ್ದೆಗಳ ಸಂಖ್ಯೆ 
1 ಶೀಘಲಿಪಿಗಾರರು 7 14550-350-15600-400-17200-450-19000-500-21000-600-24600-700 
26700 
2 ಬೆರಳಚ್ಚುಗಾರರು 16 11600-200-12000-250-13000-300-14200-350-15600-400-17200-450- 


19000-500-21000 











3 ನಕಲು 2 11600-200-12000-250-13000-300-14200-350-15600-400-17200-450- 
Bd 19000-500-21000 
ಚ 
4 | ಪ್ರೊಸಸ್‌ ಸರ್ವರ್ಸ್‌ 11 10400-200-12000-250-13000-300-14200-350-15600-400-16000 
5 ಜವಾನರು 10 9600-200-12000-250-13000-300-14200-350-14550 




















ಖಾಲಿ ಹುದ್ದೆಗಳ ವರ್ಗೀಕರಣಃ 
ಸರ್ಕಾರಿ ಆದೇಶ ಸಂಖ್ಯೆ ಡಿಪಿಎಆರ್‌ 8 ಸಹಿಮ 95 ದಿನಾಂಕಃ 20-6-95 ಮತ್ತು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 53 ಸೆನನಿ 2002, 


ದಿನಾಂಕಃ 4-1-2008 ಮತ್ತು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 128 ಸೆನನಿ 2006 ದಿನಾಂಕಃ 01-08-2009 ರ ಪ್ರಕಾರ ಕಾಯ್ದಿರಿಸಿದ ಹುದ್ದೆಗಳ 
ವರ್ಗೀಕರಣ. 





೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ ೫ 





ಶೀಘ್ರಲಿಪಿಗಾರರ ಹುದ್ದೆಗಳು - 7 























ಸಾಮಾನ್ಯ ಅರ್ಹತೆ | ಪರಿಶಿಷ್ಟ ಜಾತಿ | ಪ್ರವರ್ಗ - ॥8 ಎ ಪ್ರವರ್ಗ - ॥ ಎ ಪ್ರವರ್ಗ - ॥ ಬಿ ಒಟ್ಟು 
ಇತರೆ ಅಭ್ಯರ್ಥಿ ದ | ಈ 1 1 2 
ಮಹಿಳಾ ಅಭ್ಯರ್ಥಿ 1 ದ — ದ — 1 
ಗ್ರಾಮೀಣ ಅಭ್ಯರ್ಥಿ 1 1 1 ದ — 3 
ಮಾಜಿ ಸೈನಿಕ ಅಭ್ಯರ್ಥಿ 1 ದ — ದ — 1 
ಒಟ್ಟು 3 1 1 1 1 7 


























ಬೆರಳಚ್ಚುಗಾರರ ಹುದ್ದೆಗಳು - 16 








































































































ಸಾಮಾನ್ಯ | ಪರಿಶಿಷ್ಟ ಪರಿಶಿಷ್ಟ | ಪ್ರವರ್ಗ - 1 | ಪ್ರವರ್ಗ -॥ ಎ | ಪ್ರವರ್ಗ-॥ಬಿ | ಪ್ರವರ್ಗ-॥ಬಿ | ಒಟ್ಟು 

ಅರ್ಹತೆ ಜಾತಿ ಪಂಗಡ 
ಇತರೆ ಅಭ್ಯರ್ಥಿ 2 1 | | ದ 3 
ಮಹಿಳಾ ಅಭ್ಯರ್ಥಿ 2 ಪ 1 1 1 1 1 7 
ಗ್ರಾಮೀಣ ಅಭ್ಯರ್ಥಿ 1 1 ದ — 1 ದ — 3 
ಅಂಗವಿಕಲ ಅಭ್ಯರ್ಥಿ ದ 1 ದ — — ದ — 1 
ಮಾಜಿ ಸೈನಿಕ ಅಭ್ಯರ್ಥಿ 1 ೬ ಹ ಷಿ ಹ ಷ್‌ 1 
ಯೋಜನಾ ನಿರಾಶ್ರಿತ 1 ದ ದ ದ ತ ಕ್ರ 1 

ಅಭ್ಯರ್ಥಿ 
ಒಟ್ಟೂ 1 3 1 1 2 1 1 16 
ಬೆರಳಚ್ಚು ನಕಲುಗಾರರ ಹುದ್ದೆ - 2 
ಸಾಮಾನ್ಯ ಅರ್ಹತೆ ಪ್ರವರ್ಗ -॥ ಎ ಒಟ್ಟು 
ಮಹಿಳಾ ಅ ನೃರ್ಥಿ 1 1 2 
ಪೊಸೆಸ್‌ ಸರ್ವರ್‌ - 11 

ಸಾಮಾನ್ಯ | ಪರಿಶಿಷ್ಟ | ಪರಿಶಿಷ್ಟ ಪಂಗಡ | ಪ್ರವರ್ಗ - ॥ ಎ. | ಪ್ರವರ್ಗ-॥ ಎ | ಪ್ರವರ್ಗ-॥ ಬಿ ಒಟ್ಟು 

ಅರ್ಹತೆ ಜಾತಿ 
ಇತರೆ ಅಭ್ಯರ್ಥಿ 2 1 ದ 1 — — 4 
ಮಹಿಳಾ ಅಭ್ಯರ್ಥಿ 1 ದ 1 ದ 1 1 4 
ಗ್ರಾಮೀಣ ಅಭ್ಯರ್ಥಿ 1 ದ ದ ದ ಆ — 1 
ಅಂಗವಿಕಲ ಅಭ್ಯರ್ಥಿ 1 ದ — ದ — ದ 1 
ಮಾಜಿ ಸೈನಿಕ ಅಭ್ಯರ್ಥಿ 1 ದ ದ ದ ದ 1 
ಒಟ್ಟೂ 6 1 1 1 1 1 1] 


































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೧೨೧ 
ಜವಾನರು- 10 
ಸಾಮಾನ್ಯ ಅರ್ಹತೆ | ಪರಿಶಿಷ್ಟ ಜಾತಿ | ಪ್ರವರ್ಗ - | ಎ ಪ್ರವರ್ಗ - ॥ ಬಿ ಪ್ರವರ್ಗ-॥॥ ಎ ಒಟ್ಟು 
ಇತರೆ ಅಭ್ಯರ್ಥಿ 1 ದ — 1 — 2 
ಮಹಿಳಾ ಅಭ್ಯರ್ಥಿ 1 1 1 ದ — 3 
ಗ್ರಾಮೀಣ ಅಭ್ಯರ್ಥಿ 1 1 ದ — ದ 2 
ಅಂಗವಿಕಲ ಅಭ್ಯರ್ಥಿ 1 ದ — 1 1 3 
ಒಟ್ಟೂ 4 2 1 2 1 10 
1 ಅರ್ಜಿಗಳನ್ನು ರಜಿಸ್ಪರ್ದ ಅಂಚೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉತ್ತರ ಕನ್ನಡ, ಕಾರವಾರ 
ಮೂಲಕ ಕಳುಹಿಸಬೇಕಾದ ವಿಳಾಸ 
2 ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ | ದಿನಾಂಕಃ 25.02.2013 ರಂದು ಸಂಜೆ 5-00 ಗಂಟೆ 
ದಿನಾಂಕ ಮತ್ತು ಸಮಯ 
3 ವಿದ್ಯಾರ್ಹತೆ 
ಅ) ಶೀಘ್ರಲಿಪಿಗಾರರ ಹುದ್ದೆಗೆ 1... ಎಸ್‌.ಎಸ್‌.ಎಲ್‌.ಸಿ./ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರಬೇಕು. 
2. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಹಿರಿಯ ದರ್ಜೆಯ ಶೀಘ್ರಲಿಪಿ ಹಾಗೂ ಹಿರಿಯ ದರ್ಜೆಯ 
ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 
ಆ) ಬೆರಳಚ್ಚುಗಾರರ ಹುದ್ದೆಗೆ 1... ಎಸ್‌.ಎಸ್‌.ಎಲ್‌.ಸಿ./ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರಬೇಕು. 
2. ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ದರ್ಜೆಯ ಬೆರಳಚ್ಚು ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ 
ಇ) ಬೆರಳಚ್ಚು ನಕಲುಗಾರರ ಹುದ್ದೆಗೆ |1 ಎಸ್‌.ಎಸ್‌.ಎಲ್‌.ಸಿ./ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರಬೇಕು. 
2. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕಿರಿಯ ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು 
ಅಥವಾ ತತ್ಸಮಾನ ವಿದ್ಯಾರ್ಹತೆ. 
ಈ) ಪ್ರೋಸಸ್‌ ಸರ್ವರ್‌ ಹುದ್ದೆಗೆ 1. ಎಸ್‌.ಎಸ್‌.ಎಲ್‌.ಸಿ./ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರಬೇಕು 
2 ವಾಹನ ಚಾಲನೆಯ ಪರವಾನಗಿ ಹೊಂದಿದವರಿಗೆ ಆದ್ಯತೆ. 
ಉ) ಜವಾನ ಹುದ್ದೆಗೆ 1. ಏಳನೇ ತರಗತಿಯಲ್ಲಿ ಉರ್ತೀರ್ಣರಾಗಿರಬೇಕು ಹಾಗೂ ಕನ್ನಡ ಒಂದು ವಿಷಯವಾಗಿ ಓದಲು 
ಮತ್ತು ಬರೆಯಲು ಬರಬೇಕು. 
4 ವಯೋಮಿತಿ (ಎಲ್ಲಾ ಹುದ್ದೆಗಳಿಗೆ) ಅಭ್ಯರ್ಥಿಯು 18 ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ ವಯಸ್ಸು ಕೆಳಗಿನಂತಿರಬೇಕು. 
1. ಅನುಸೂಚಿತ ಜಾತಿ ಮತ್ತು ಪಂಗಡ ಹಾಗೂ ಪ್ರವರ್ಗ- 1- ರ ಅಭ್ಯರ್ಥಿಗಳಿಗೆ 40 ವರ್ಷ 
ಮೀರಿರಬಾರದು. 
2. ಗುಂಪು ॥-ಎ, ॥-ಬಿ .॥-ಎ ಹಾಗೂ ॥-ಬಿ ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರದು. 
3. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರದು. 
4. ವಯಸ್ಸಿನ ಮಿತಿಯನ್ನು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ/ಕೇಂದ್ರ ಸರ್ಕಾರಿ 
ನೌಕರರು/ಮಾಜಿ ಸೈನಿಕರು/ಅಂಗವಿಕಲ ಅಭ್ಯರ್ಥಿಗಳು ಹಾಗೂ ವಿಧವೆಯರ ಬಗ್ಗೆ ಕೆ.ಸಿ.ಎಸ್‌. 
(ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ಪಕಾರ ಸಡಿಲಿಕೆಯನ್ನು ಕೊಡಲಾಗುವುದು. 

















೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ ೫ 





10. 


11, 


12. 


13. 


14. 


ಅಭ್ಯರ್ಥಿಗಳಿಗೆ ಸೂಚನೆಗಳುಃ- 
ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗ್ತೀಕರಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು ತನ್ನ 
ಕೈ ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 
ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗದಿತ ಅರ್ಜಿ ನಮೂನೆಗಳಲ್ಲಿ ಅರ್ಜಿ 
ಸಲ್ಲಿಸತಕ್ಕದ್ದು. 
ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ 
ಸಹಿ ಮಾಡತಕ್ಕದ್ದು. 
ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಂಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರೆ ಪ್ರಮಾಣ ಪತ್ರಗಳನ್ನು ಸ್ವಯಂ 
ದೃಢೀಕರಿಸತಕ್ಕದ್ದು. ಅರ್ಜಿಯೊಂದಿಗೆ ಮೂಲಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ, ಲಗತ್ತಿಸಲಾಗಿರುವ ಪ್ರಮಾಣಪತ್ರಗಳು ಅರ್ಜಿ 
ಸಲ್ಲಿಸುವ ದಿನಾಂಕದ ಮುಂಚಿತವಾಗಿ ಪಡೆದಿರಬೇಕು. 


ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸುವುದು ಕಂಡುಬಂದಲ್ಲಿ ಅಂತಹವರನ್ನು 
ನೇಮಕಾತಿಗೆ ಪರಿಗಣಂಸಲಾಗುವುದಿಲ್ಲ. 


ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು 
ಹೊಂದಿರದ ಅಭ್ಯರ್ಥಿಗಳ ಅರ್ಜಿಗಳನ್ನು ಪರಿಗಣಂಸಲಾಗುವುದಿಲ್ಲ. 


ಸರ್ಕಾರಿ ಮತ್ತು ಅರೆ-ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮೂಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. 
ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ 5-00 ರೂಪಾಯಿಗಳ ಅಂಚೆ ಚೀಟಿ ಲಗತ್ತಿಸಿರುವ ಸ್ವವಿಳಾಸವಿರುವ ಲಕೋಟೆಯನ್ನು ಲಗತ್ತಿಸಿರಬೇಕು. 
ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮೇಲೆ ನಮೂದಿಸಿರಬೇಕು. 
ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 

ಖಾಲಿ ಹುದ್ದೆಗಳ ಸಂಖ್ಯೆ ಬದಲಾವಣೆಗೊಳ್ಳುವ ಸಂಭವವಿರುತ್ತದೆ. 

ನೇಮಕಾತಿಯು ತಾತ್ಕಾಲಿಕವಾಗಿದ್ದು 2 ವರ್ಷದ ಪರೀಕ್ಷಾರ್ಹ ಅವಧಿಯನ್ನು ಪೂರ್ಣಗೊಳಿಸಬೇಕಾಗಿರುತ್ತದೆ. 


ಕರ್ನಾಟಕ ನಾಗರೀಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು 1977 ರ ಪ್ರಕಾರ ಅಥವಾ ಇನ್ಯಾವುದೇ ನಿಯಮಗಳ ಪ್ರಕಾರ ಅಭ್ಯರ್ಥಿಯು 
ಅನರ್ಹನಾಗಿದ್ದಲ್ಲಿ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು. ಈ 
ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನಡೆಸಲಾಗುವುದಿಲ್ಲ. 
ಅಭ್ಯರ್ಥಿಯು ಲಗತ್ತಿಸಬೇಕಾದ ಪ್ರಮಾಣಪತ್ರಗಳು: 
ವಯಸ್ಸಿನ ಬಗ್ಗೆ ದಾಖಲಾತಿ ಪತ್ರ ಅಥವಾ ಶಾಲಾ ವರ್ಗಾವಣೆ ಪತ್ರ ಇತ್ಯಾದಿ. 
ಜಾತಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಚಾಲ್ತಿಯಲ್ಲಿರುವ ನಿಗದಿತ ನಮೂನೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ ಪ್ರಮಾಣಪತ್ರ. 
ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ಚಾಲ್ತಿ ನಮಾನೆ-1/ ನಮಾನೆ-2 ರಲ್ಲಿ. 
ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗಮಾಡಿದ ಬಗ್ಗೆ ಚಾಲ್ತಿ ನಮೂನೆಯಲ್ಲಿರುವ ಪ್ರಮಾಣಪತ್ರ. 
ಅಂಗವಿಕಲ ಅಭ್ಯರ್ಥಿಗಳು ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದ ಪ್ರಮಾಣಪತ್ರ( ಶೇಕಡಾ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆ) 
ವಿಧವೆಯರು ವಯೋಮಿತಿ ಸಡಿಲಿಕೆಗಾಗಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರ. 
ಸೈನಿಕ ಸೇವೆಯಿಂದ ಬಿಡುಗಡೆಯಾದ /ಮುಕ್ತಿ ಹೊಂದಿದ ಕುರಿತಾದ ಪ್ರಮಾಣಪತ್ರ. 
ಆಯ್ಕೆಯ ವಿಧಾನಃ- 


ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರ ಹುದ್ದೆಗಳ)(ನೇಮಕಾತಿ)(ತಿದ್ದುಪಡಿ) ನಿಯಮ 2007 ರ 


ಪ್ರಕಾರ ನಡೆಸಲಾಗುವುದು. 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉತ್ತರ ಕನ್ನಡ, ಕಾರವಾರ. 


ಭಾಗ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೧೨೩ 





ಗೆ 


ಅರ್ಜಿ ನಮೂನೆ 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ 
ಅಧಿಸೂಚನೆ ಸಂಖ್ಯೆ : 2/2013 ದಿನಾಂಕ: 24.01.2013 





ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕಾರವಾರ. 


ಹುದೆಗೆ ಅರ್ಜಿ ಸ್ಪ್ವಯಂ ದೃಢೀಕೃರಿಸಿದ 
೦ ವ ಲ ಲ 


ಇತ್ತೀಚಿನ ಪಾಸ್‌ಪೋರ್ಟ್‌ 
ಭಾವ ಚಿತ್ರ ಲಗತ್ತಿಸುವದು 








ಅಭ್ಯರ್ಥಿಯ ಪೂರ್ಣ ಹೆಸರು (ದಪ್ಪ ಅಕ್ಷರಗಳಲ್ಲಿ) 





ಅಭ್ಯರ್ಥಿಯ ತಂದೆ/ತಾಯಿ/ಗಂಡನ ಹೆಸರು 





ಅಭ್ಯರ್ಥಿಯ ಹುಟ್ಟಿದ ದಿನಾಂಕ ಮತ್ತು ವಯಸ್ಸು 





ಅಂಚೆ ವಿಳಾಸ 





ಅಭ್ಯರ್ಥಿಯ ವಿದ್ಯಾರ್ಹತೆ 


ಪಡೆದ ಅಂಕಗಳು ಗರಿಷ್ಠ ಅಂಕಗಳು ಶೇಕಡಾವಾರು 





ಅ. ಏಳನೆ ತರಗತಿ 





ಆ. ಎಸ್‌.ಎಸ್‌.ಎಲ್‌.ಸಿ ಅಥವಾ ತತ್ಸ್ತಮಾನ ಪರೀಕ್ಷೆ 





ಇ. ಇಂಗ್ಲಿಷ ಶೀಘ್ರಲಿಪಿ ಹಿರಿಯ ಶ್ರೇಣಃ 





ಈ. ಕನ್ನಡ ಶೀಘ್ರಲಿಪಿ ಹಿರಿಯ ಶ್ರೇಣಂ 





ಉ. ಇಂಗ್ಲಿಷ ಬೆರಳಚ್ಚು ಹಿರಿಯ ಶ್ರೇಣಂ 





ಊ. ಕನ್ನಡ ಬೆರಳಚ್ಚು ಹಿರಿಯ ಶ್ರೇಣ 
ಸ ಹ ೨ 





ಯ. ಇಂಗ್ಲಿಷ ಬೆರಳಚ್ಚು ಕಿರಿಯ ಶ್ರೇಣಂ 





ಎ. ಕನ್ನಡ ಬೆರಳಚ್ಚು ಕಿರಿಯ ಶೇಣಂ 
ಸ ಹಿ ೨ 





ಏ. ಅಭ್ಯರ್ಥಿಯು ಮೋಟಾರು ವಾಹನ ಚಾಲನಾ ಪರವಾನಿಗೆಯನ್ನು 


ಹೊಂದಿದ್ದರೆ ನಮಾದಿಸುವುದು ಮತ್ತು ಲಗತ್ತಿಸುವುದು. (ಜಾರಿಕಾರರಿಗೆ ಮಾತ್ರ) 











ಇತರ ಯಾವುದೇ ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆ 





ಅಭ್ಯರ್ಥಿಯ ರಾಷ್ಟೀಯತೆ ಹಾಗೂ ವರ್ಗಾವಣೆ ಪ್ರಪತ್ರದಲ್ಲಿ 
ನಮೂದಿಸಿರುವಂತೆ ಜಾತಿ. 











ಅಭ್ಯರ್ಥಿಯು ಮುಂದೆ ತೋರಿಸಿದ ಯಾವ ವರ್ಗವನ್ನು 
ಹೊಂದಿರುವುನೆಂಬುದನ್ನು ನಮೂದಿಸುವುದು ಮತ್ತು ಸಂಬಂದಪಟ್ಟ 
ಪ್ರಾಧಿಕಾರದಿಂದ ಪಡೆದ ನಿಗದಿತ ನಮೂನೆಯಲ್ಲಿರುವ ಪ್ರಪತ್ರವನ್ನು 
ಲಗತ್ತಿಸುವುದು. 





ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ-1, ಪ್ರವರ್ಗ- 
2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಪ್ರವರ್ಗ-3 ಬಿ 








೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ ೫ 








10. ಅಭ್ಯರ್ಥಿಯು ಮುಂದೆ ತೋರಿಸಿದ ಯಾವ ಮೀಸಲಾತಿಯನ್ನು ಮಾಜಿ-ಸೈನಿಕ/ವಿಧವೆ/ದೈಹಿಕ ಅಂಗವಿಕಲ/ಗಾಮೀಣ 
ಹೊಂದಿರುವುನೆಂಬುದನ್ನು ನಮೂದಿಸುವುದು ಮತ್ತು ಸಂಬಂದಪಟ್ಟ ಅಭ್ಯರ್ಥಿ/ ಕನ್ನಡ ಮಾಧ್ಯಮ ಅಭ್ಯರ್ಥಿ /ಯೋಜನಾ ನಿರಾಶ್ರಿತ 
ಪ್ರಾಧಿಕಾರದಿಂದ ಪಡೆದ ನಿಗದಿತ ನಮೂನೆಯಲ್ಲಿರುವ ಪ್ರಪತ್ರವನ್ನು 
ಲಗತ್ತಿಸುವುದು. 





11. ಅಭ್ಯರ್ಥಿಯು ಕೇಂದ್ರ / ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಈಗಾಗಲೇ 
ಸೇವೆಯಲ್ಲಿದ್ದರೆ ವಿವರಗಳನ್ನು ನಮೂದಿಸುವುದು ಮತ್ತು ನಿರಾಕ್ಷೇಪಣಾ 


ಪ್ರಮಾಣ ಪತ್ರವನ್ನು ಲಗತ್ತಿಸುವುದು. 





12. ಅಭ್ಯರ್ಥಿಯು ವಿವಾಹಿತನಾಗಿರುವನೋ? 

ವಿವಾಹಿತನಾಗಿದ್ದಲ್ಲಿ 

ಎ) ಒಂದಕ್ಕಿಂತ ಹೆಚ್ಚು ಜೀವಿತ ಪತ್ನಿಯರನ್ನು ಹೊಂದಿದ್ದಾನೆಯೋ? 
ವಿವಾಹಿತಳಾಗಿದ್ದಲ್ಲಿ 


ಬಿ) ಒಂದಕ್ಕಿಂತ ಹೆಚ್ಚು ಜೀವಿತ ಪತ್ನಿಯರನ್ನು ಹೊಂದಿದ ವ್ಯಕ್ತಿಯೊಡನೆ 
ವಿವಾಹವಾಗಿದೆಯೋ? 





13. ಅಭ್ಯರ್ಥಿಯು ಯಾವುದಾದರೂ ಅಪರಾಧ ಮೊಕದ್ದಮೆಯಲ್ಲಿ 
ಅಪಾದಿತನಾಗಿರುವನೋ? ಹಾಗಿದ್ದಲ್ಲಿ ಅಂತಹ ಅಪರಾಧ ಪ್ರಕರಣದ ಕ್ರಮ 
ಸಂಖ್ಯೆ ಹಾಗೂ ಯಾವ ನ್ಯಾಯಾಲಯದಲ್ಲಿ ಸದರಿ ಪ್ರಕರಣ 


ಚಾಲ್ತಿಯಲ್ಲಿದೆಯೋ ಆ ನ್ಯಾಯಾಲಯದ 














ಹೆಸರು ಮತ್ತು ಸ್ಥಳ. 





ಸೂಚನೆಃ ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 

ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣಂಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 
ಸ್ಥಳ $ 
ದಿನಾಂಕ 8 ಅಭ್ಯರ್ಥಿಯ ಸಹಿ 
PR.14 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 
OFFICE OF THE DEPUTY COMMISSISONER, CHAMARAJANAGAR DISTRICT,CHAMARAJANAGAR 
ಅಧ್ಯಕ್ಷರು,ಆಯ್ಕೆ ಪ್ರಾಧಿಕಾರ ಮತ್ತು ನೇಮಕಾತಿ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
ತಿದ್ದುಪಡಿ ಅಧಿಸೂಚನೆ 
ಸಂ:ಸಿಬ್ಬಂದಿ(3)ಸಿಆರ್‌/188/2012-13ದಿನಾಂಕ:21-12-2012 
ವಿಷಯ ಚಾಮರಾಜನಗರ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ: ಈ ಕಛೇರಿ ಅಧಿಸೂಚನೆ ಸಮಸಂಖ್ಯೆ ದಿನಾಂಕ 28-08-2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕ೦ಇ/299/ಬಿಎಸ್‌ಸಿ/2006 ದಿನಾ೦ಕ:08-09-2009 ರ ಮೇರೆಗೆ ಕರ್ನಾಟಕ ನಾಗರೀಕ ಸೇವೆಗಳು (Revenue 
Subordinate Branch) ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು 2008ರ ರೀತ್ಯಾ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ 
ಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿಮಾಡಲು ಅವಕಾಶ ಕಲ್ಪಿಸಿದೆ. 


ಅದರಂತೆ ಚಾಮರಾಜನಗರ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡುವ ಕುರಿತು ಅರ್ಹ ಅಭ್ಯರ್ಥಿಗಳಿಂದ ಈ ಕೆಳಗಿನ ಷರತ್ತುಗಳಿಗೆ ಒಳಪಟ್ಟು ಉಲ್ಲೇಖದಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಉಲ್ಲೇಖಿತ 
ಅಧಿಸೂಚನೆಯಲ್ಲಿ ಕೈ ತಪ್ಪಿನಿಂದಾಗಿ ರೋಸ್ಟರ್‌ ಬಿಂದು ಅಳವಡಿಕೆಯಲ್ಲಿ ಕೆಲವು ಲೋಪದೋಷಗಳು ಕಂಡುಬಂದಿದ್ದು, ಈ ಲೋಪದೋಷಗಳನ್ನು 
ಸರಿಪಡಿಸಿ ಈ ಕೆಳಕಂಡಂತೆ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 







































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೧೨೫ 
ಖಾಲಿ ಹುದ್ದೆಗಳ ವಿವರ 
ಹುದ್ದೆಯ ಹೆಸರು: ಗ್ರಾಮಲೆಕ್ಕಿಗರು ಒಟ್ಟು ಖಾಲಿ ಹುದ್ದೆ: 46 (ನಲವತ್ತಾರು) 
ಕ್ರಮ ಸಂಖ್ಯೆ ವರ್ಗೀಕರಣ ಪ.ಜಾ | ಪ.ಪಂ | ವ-1 ವ-2ಎ ವ-2ಬಿ | ವ-3ಎ ವ-3ಬಿ | ಸಾ.ಅ ಒಟ್ಟು 
1 ಸಾಮಾನ್ಯ 1 ದ — 1 ದ — ದ 4 06 
2 ಮಹಿಳೆ 2 1 ದ 2 — ದ — 7 12 
3 ಗ್ರಾಮೀಣ 2 ದ 1 ಡಿ 1 1 1 6 14 
4 ಮಾಜಿ ಸೈನಿಕ 1 ದ — 1 ದ — ದ 2 04 
5 ಕನ್ನಡ ಮಾಧ್ಯಮ 1 ದ ದ 1 ದ ದ ದ 1 03 
6 ಯೋಜನಾ ನಿರಾಶ್ರಿತ ಇ ದ ದ ದ ದ ದ ದ 1 01 
1 ಅಂಗವಿಕಲರು — ದ 1 ದ 1 1 1 2 06 
ಒಟ್ಟು: 07 01 02 07 02 02 02 23 46 
ಸಂ:1 ಹುದ್ದೆಗೆ ನಿಗಧಿಪಡಿಸಿರುವ ವಿದ್ಯಾರ್ಹತೆ: 
ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ಸಿ.ಬಿ.ಎಸ್‌.ಇ./ಐ.ಸಿ.ಎಸ್‌.ಇ. ರವರು ನಡೆಸುವ 12ನೇ ತರಗತಿ ಪರೀಕ್ಷೆಯಲ್ಲಿ 


ತೇರ್ಗಡೆಯಾಗಿರತಕ್ಕದ್ದು. ಈ ವಿದ್ಯಾರ್ಹತೆಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರತಕ್ಕದ್ದು. 


ಸಂ:2 ಹುದ್ದೆಗೆ ನಿಗದಿಪಡಿಸಿರುವ ವೇತನತ್ರೇಣಿ: ರೂ: 11600 - 21000 


ಸಂ:3 ಹುದ್ದೆಗೆ ನಿಗದಿಪಡಿಸಿರುವ ವಯೋಮಿತಿ: 




















ಶ್ರ 





ಕ್ರಮ ಸಂಖ್ಯೆ ವರ್ಗ ವಯೋಮಿತಿ 
1 ಪ್ರವರ್ಗ-। ಪ.ಜಾ/ಪ.ವರ್ಗ 18-40 ವರ್ಷ 
2 ಪ್ರವರ್ಗ-2ಎ/2ಬಿ/3ಎ/3ಬಿ 18-38 ವರ್ಷ 
3 ಸಾಮಾನ 18-35 ವರ್ಷ 








ಸಂ:3 ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಶುಲ್ಕ: 























ಕ್ರಮ ಸಂಖ್ಯೆ ವರ್ಗ ಶುಲ್ಕ ಪಾವತಿಸುವ ವಿಧಾನ 
1 ಸಾಮಾನ್ಯ ರೂ:200-00 | ಚಾಮರಾಜನಗರ ಜಿಲ್ಲಾಡಳಿತ ಭವನ ಸಂಕೀರ್ಣದಲ್ಲಿರುವ 
ಲ - ಇ ಡ್‌ 
2 ಪರಿಶಿಷ ಜಾತಿ/ಪರಿಶಿಷ್ಟ ವರ್ಗ, ಪ್ರವ-1, ಮಾಜಿ ರೂ:100-00 ಎಸ್‌.ಬಿ.ಎಂ.ಬ್ಯಾಂಕಿನ ಖಾತೆ ಸಂಖ್ಯೆ 64050010864 ಗೆ 
4 ನ 3. ಜಮಾ ಮಾಡತಕ್ಕದು 
ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ KN) 








ಸಂ:4 ಹುದ್ದೆಯ ಆಯ್ಕೆ ವಿಧಾನ: 
ಅಭರ್ಥಿಯು ದ್ವಿತೀಯ ಪಿ.ಯು.ಸಿ./ಸಿ.ಬಿ.ಎಸ್‌.ಇ/ಐ.ಸಿ.ಎಸ್‌.ಇ. ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಮೆರಿಟ್‌ ಆಧಾರದಲ್ಲಿ ಮೀಸಲಾತಿಗೆ 


ಗಜ 


ಅನುಗುಣವಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: RD.299 BSC 2009 


ನಿಬಂಧನೆಗಳು: 


ದಿನಾಂಕ: 03-02-2009 ರನ್ವಯ ಆಯ್ಕೆ ಮಾಡಲಾಗುವುದು 


1 ಅಭ್ಯರ್ಥಿಯು ಆನ್‌ಲೈನ್‌ ವೆಬ್‌ಸೈಟ್‌ ttp:/ /chamarajanagara-va.kar.nic.in ಮುಖಾಂತರ ಅರ್ಜಿಗಳನ್ನು ನಿಗಧಿಪಡಿಸಿದ 
ದಿನಾಂಕದೊಳಗೆ ಅಥವಾ ಅದಕ್ಕೂ ಮುಂಚಿತವಾಗಿ ಸಲ್ಲಿಸಬೇಕು.ನಿಗಧಿಪಡಿಸಿದ ಅವಧಿ ನಂತರ ಬಂದ ಅರ್ಜಿಗಳನ್ನು ಯಾವುದೇ 
ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. 


2 ನೇಮಕಾತಿ ಹೊಂದಿದ ಅಭ್ಯಥಿ 





೯ಗಳು, ಎರಡು (02) ವರ್ಷಗಳ ಪರಿವೀಕ್ಷಣಾವಧಿ ಪೂರೈಸುವುದು ಕಡ್ಡಾಯವಾಗಿರುತ್ತದೆ. 


3 ಪ್ರಕಟಿಸಿರುವ ಹುದ್ದೆಗಳನ್ನು ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವ ಹಕ್ಕನ್ನು ನೇಮಕಾತಿ ಪ್ರಾಧಿಕಾರವು ಹೊಂದಿರುತ್ತದೆ. 


೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ ೫ 





4 ತಪ್ಪು ಮಾಹಿತಿ ಒದಗಿಸಿದ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಹಾಗೂ ಅಂತಹ ಅರ್ಜಿಗಳನ್ನು ಮುನ್ಸೂಚನೆ ನೀಡದೇ 
ತಿರಸ್ಕರಿಸಲಾಗುವುದು 

5 ಅರ್ಜಿಯನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ ಅಂತಿಮ ದಿನಾಂಕವು ಸಾರ್ವಜನಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ 
ಮಾರನೆ ದಿನವನ್ನು ಅರ್ಜಿ ಸ್ಟೀಕರಿಸಲು ಕೊನೆ ದಿನಾಂಕವಾಗಿರುತ್ತದೆ. 


6 ಈ ಅಧಿಸೂಚನೆ ಅನ್ವಯ ನೇಮಕಾತಿ ಹೊಂದುವ ಅಭ್ಯರ್ಥಿಗಳು ಜಿಲ್ಲೆಯ ಯಾವುದೇ ತಾಲ್ಲೂಕು ಗಳಲ್ಲಾದರೂ ಸೇವೆ ಸಲ್ಲಿಸಲು 
ಬದ್ಧರಾಗಿರಬೇಕು ಹಾಗೂ ತಾಲ್ಲೂಕು ಕಛೇರಿಯ ಭೂಮಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸಲು ಬದ್ಧರಾಗಿರಬೇಕು. 


7 ಅರ್ಜಿಯನ್ನು ಆನ್‌ಲೈನ್‌ ವೆಬ್‌ಸೈಟ್‌ ವಿಳಾಸ 110: / /chamarajanagara-va.kar.nic.in ರಲ್ಲಿ ತುಂಬಿ ಆನ್‌ಲೈನ್‌ ಚಲನ್‌ 
ಪ್ರಿಂಟ್‌ ತೆಗೆದುಕೊ೦ಡು, ಹಣವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಚಾಮರಾಜನಗರ ಖಾತೆ ಸಂಖ್ಯೆ 64050010864 ಗೆ ಜಮಾ 


ಮಾಡಿ ಅಭ್ಯರ್ಥಿ ಚಲನ್‌ ಕಾಪಿಯನ್ನು ಸ್ಕ್ಯಾನ್‌ ಮಾಡಿ ಆನ್‌ಲೈನ್‌ ವಿಳಾಸದಲ್ಲಿ ಅಪ್‌ಲೋಡ್‌ ಮಾಡಬೇಕು, ಹಾಗು ನೇಮಕಾತಿ ಪ್ರಕ್ರಿಯೆ 


ಮುಗಿಯುವವರೆಗೆಚಲನ್‌ ಕಾಪಿಯನ್ನು ಅಭ್ಯರ್ಥಿಗಳು ಸಂರಕ್ಷಿಸಬೇಕು. 





8 ಪೂರ್ಣ ಮಾಹಿತಿಯನ್ನು/ಅಗತ್ಯವಿರುವ ಪ್ರಮಾಣಪತ್ರಗಳನ್ನು ಪರಿಶೀಲನಾ ಸಂಧರ್ಭದಲ್ಲಿ ಹಾಜರುಪಡಿಸದೇ ಇದ್ದಲ್ಲಿ ಯಾವುದೇ 
ಮುನ್ಸೂಚನೆ ಇಲ್ಲದೇ ತಿರಸ್ಕರಿಸಲಾಗುವುದು. 


9 ಅಭ್ಯರ್ಥಿಗಳಿಗೆ ಕನ್ನಡ ಬಾಷಾ ಜ್ಞಾನದ ಅವಶ್ಯಕತೆ ಕಡ್ಡಾಯವಾಗಿರುತ್ತದೆ. 


10 ಆಯ್ಕೆ ಪ್ರಾಧಿಕಾರವು ಗ್ರಾಮಲೆಕ್ಕಿಗರ ಹುದ್ದೆಗಳ ಭರ್ತಿ ಮಾಡುವ ವಿಚಾರ ಕುರಿತು ಪೂರ್ಣ ಅಧಿಕಾರವನ್ನು ಕಾಯ್ದಿರಿಸಿಕೊಂಡಿದೆ. 
1] ಮೇಲಿನ ಹುದ್ದೆಗಳಿಗೆ ನೇಮಕಾತಿ ಬಗ್ಗೆ ಅಂತಿಮ ತೀರ್ಮಾನವನ್ನು ಆಯ್ಕೆ ಪ್ರಾಧಿಕಾರಿಯಾದ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಇವರು 


ಕಾಯ್ದಿರಿಸಿಕೊಂಡಿದ್ದಾರೆ. 
12 ಅರ್ಜಿದಾರರೊಡನೆ ಪತ್ರ ವ್ಯವಹಾರಗಳಿಗೆ ಅವಕಾಶವಿರುವುದಿಲ್ಲ. 
13 ಯಾವುದೇ ರೀತಿಯ ಒತ್ತಡಗಳನ್ನು ಶಿಫಾರಸ್ಸುಗಳನ್ನು ಮಾಡಿದರೆ ಅಂತಹವರ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


14 ಜಾತಿ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಜಿಲ್ಲಾಧಿಕಾರಿಗಳು (ಅಧ್ಯಕ್ಷರು. ಮತ್ತು ಜಾತಿ ಆದಾಯ 


ಪರಿಶೀಲನಾ ಸಮಿತಿ) ರವರಿಂದ ಸಿಂಧುತ್ವ ಪ್ರಮಾಣ ಪತ್ರ ಪಡೆದ ನಂತರ ನೇಮಕಾತಿ ಆದೇಶ ನೀಡಲಾಗುವುದು. 


15 ಆಯ್ಕೆಯು ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸುವ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 
16 ಅಪೂರ್ಣವಾದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


17 ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08226-223160, 08226-223170, 08226-224590 ಗಳನ್ನು ಸಂಪರ್ಕಿಸ 
ಬಹುದಾಗಿರುತ್ತದೆ. 


ಅರ್ಜಿದಾರರು ಪರಿಶೀಲನಾ ದಿನಾಂಕದಂದು ಈ ಕೆಳಕಂಡ ಮೂಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು 


1. ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಇಲಾಖಾ ಮುಖ್ಯಸ್ಥರ ಮುಖಾಂತರ ನಿರಾಕ್ಷೇಪಣಾ ಪತ್ರವನ್ನು ಹಾಜರುಪಡಿಸಬೇಕು 


2. ಜನ್ಮ ದಿನಾಂಕವನ್ನು ಖಚಿತಪಡಿಸುವ ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿಯನ್ನು ಪರಿಶೀಲನಾ ದಿನಾಂಕ ದಂದು ಹಾಜರ್‌ಪಡಿಸಬೇಕು. 

3. ಮಾಜಿ ಸೈನಿಕ ಮೀಸಲಾತಿ ಹುದ್ದೆಗೆ ಸಂಬಂಧಿಸಿದಂತೆ, ಸೈನಿಕ ಸೇವೆಯಿಂದ ಬಿಡುಗಡೆ ಹೊಂದಿದ ಅಥವಾ ಮುಕ್ತಿ ಹೊಂದಿದ ಪ್ರಪತ್ರ. 
ಲಗತಿಸತಕ್ಷದು. 

ಪ್‌ ಕದಿ 

4. ಅಂಗವಿಕಲ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂ: ಸಿಆಸುಇ.115 ನೇನನಿ. 2005 ದಿ: 19-11-2005ರಲ್ಲಿ 
ನಿಗಧಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯು ನೀಡುವ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

5. ಅಭ್ಯರ್ಥಿಯು ಜಾತಿ ಪ್ರಮಾಣ ಪತ್ರವನ್ನು ಸರ್ಕಾರದ ಅದೇಶ ಸಂ:ಸಕಇ/32/ಎಸ್‌ಎಡಿ/97 ದಿ:8-2-2000 ರಲ್ಲಿ ನಿಗದಿಪಡಿಸಿರುವಂತೆ 
ನಮೂನೆಯಲ್ಲಿ ತಾಲ್ಲೂಕು ತಹಸೀಲ್ದಾರರಿಂದ ಪಡೆದು ಹಾಜರು ಪಡಿಸಬೇಕು. 


6. ಗ್ರಾಮೀಣ ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದಿ: 13-2-2001ರ ಸರ್ಕಾರದ ಆದೇಶ ಸಂ: 


ಸಿಆಸುಇ8/ಸೇನನಿ/2001 ರಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಕ್ಷೇತ್ರ 


ಶಿಕ್ಷಣಾಧಿಕಾರಿಗಳ ಮೇಲು ರುಜುವನ್ನು ಪಡೆದ ಪ್ರಮಾಣಪತ್ರಗಳನ್ನು ಸಲ್ಲಿಸತಕ್ಕದ್ದು. (ಅನುಬಂಧ- |) 


7. ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಅಥವಾ ಪತ್ರಾಂಕಿತ ಅಧಿಕಾರಿಗಳಿಂದ ಪಡೆದ ನಡತೆ ಪ್ರಮಾಣಪತ್ರ ಸಲ್ಲಿಸತಕ್ಕದ್ದು. 


8. ಕನ್ನಡ ಮಾಧ್ಯಮ ಮೀಸಲಾತಿ ಪಡೆಯಲಿಚ್ಛಿಸುವವರು ಕನ್ನಡ ಮಾದ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ದೃಢೀಕರಣ ಪತ್ರವನ್ನು 
ಸಲ್ಲಿಸತಕ್ಕದ್ದು. (ಅನುಬಂಧ-!॥॥) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೧೨೭ 





9... ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯ ಅಂಕಪಟ್ಟಿಯನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. 


10. ಯೋಜನೆಗಳಿಂದ ನಿರಾಶ್ರಿತಗೊಂ೦ಡ ಬಗ್ಗೆ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರದ ದಿನಾಂಕ:27-7-2001ರ ಅದೇಶ 


ಸಂ:ಡಿಪಿಎಆರ್‌.44.ನೇನನಿ/2001 ರಲ್ಲಿ ಸೂಚಿಸಿರುವಂತೆ ಸಕ್ಷಮ ಪ್ರಾಧಿಕಾರದಿ೦ದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 


(ಅನುಬಂಧ-!|) 


ll. ಅಭ್ಯರ್ಥಿಯ ಭಾವ ಚಿತ್ರವಿರುವ ಗುರುತಿನ ಚೀಟಿಯನ್ನು (ಮತದಾರರ ಗುರುತಿನ ಚೀಟಿ, ಡೈವಿಂಗ್‌ ಲೈಸೆನ್ಸ್‌ ಇತ್ಯಾದಿ) 


ಹಾಜರುಪಡಿಸಬೇಕು. 


12. ಅಭ್ಯರ್ಥಿಯ ವಾಸಸ್ಥಳ ದೃಡೀಕರಣ ಪತ್ರ ಹಾಜರುಪಡಿಸಬೇಕು. 
ಅಧ್ಯಕ್ಷರು. 
ಆಯ್ಕೆ ಪ್ರಾಧಿಕಾರ ಹಾಗೂ ನೇಮಕಾತಿ ಪ್ರಾಧಿಕಾರ 
ಮತ್ತು ಜಿಲ್ಲಾಧಿಕಾರಿ, 
PR.09 ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 


ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಯವರ ಕಛೇರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ನಂ.ಸಿಬ್ಬಂದಿ(1)ಸಿಆರ್‌, 89 /2012-13 ದಿನಾಂಕಃ 16/01/2013 
ಅಧಿಸೂಚನೆ 


ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಶಿವಮೊಗ್ಗ ಜಿಲ್ಲಾ ಘಟಕದಲ್ಲಿ ಬರುವ ತಾಲ್ಲೂಕುಗಳಲ್ಲಿ 2012-13ನೇ ಸಾಲಿನಲ್ಲಿ 


9 RE) ೨ನ ನಿಲಿ ೨ pe pe ಪಾಲ, ಸಾನೆ ಕ ಹ ಹ ಎ ೨ 
ನೇಮಕಾತಿಯ ಪ್ರಕ್ರಿಯೆಯಲ್ಲಿ ವಯೋನಿವೃತ್ತಿ, ರಾಜೀನಾಮ, ಮುಂಬಡ್ತಿ ವರ್ಗಾವಣೆ ನಾಡ ಕಛೇರಿಗಳು ಸೃಷ್ಟಿಯಾಗುವುದರಿಂದ ಗ್ರಾಮಲೆಕ್ಕಾಧಿಕಾರಿ 
ಎ ಆನ ಕ್‌ ತಾ ವ pe ನಾ ಫಿ ತ © ಇ ಹ pS ಪಾಲ ಮೊಲಿ 
ಹುದ್ದೆಗಳು ಮಂಜೂರಾಗಿರುವುದದರಿಂದ ಹಾಗೂ ಇನ್ನಿತರ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು 


ಗ್ರಾಮಲೆಕ್ಕಿಗರ ಖಾಲಿ ಇರುವ ಹುದ್ದೆಗಳು ಹಾಗೂ ಹುದ್ದೆಗಳ ವರ್ಗೀಕರಣಃಈ ಕೆಳಗಿನಂತಿದೆ. 









































2012-2013ನೇ ಸಾಲಿನ ಖಾಲಿ ಹುದ್ದೆಗಳು (ರೋಸ್ಟರ್‌ ಬಿಂದು 86 ರಿಂದ100 ರ ವರೆಗೆ ಹಾಗು 01ರಿಂದ 31ರವರೆಗೆ) 
ಕನ್ನಡ ಯೋಜನಾ 
ಕ್ರ. ವರ್ಗೀಕರಣ ಖಾಲಿ ಇರುವ | ಸಾಮಾನ್ಯ ಮಹಿಳಾ ಗ್ರಾಮೀಣ ಅಂಗವಿಕಲ ಮಾಜಿ 
ಮಾದ್ಯಮ ನಿರಾಶ್ರಿತ ಒಟ್ಟು 
ಸಂ ವಿವರ ಹುದ್ದೆಗಳು ಅಭ್ಯರ್ಥಿ ಅಭ್ಯರ್ಥಿ ಅಭ್ಯರ್ಥಿ ಅಭ್ಯರ್ಥಿ ಸೈನಿಕರು 
ಅಭ್ಯರ್ಥಿ ಅಭ್ಯರ್ಥಿ 
1 ಪ.ಜಾ 07 01 03 01 01 0 01 0 07 
2 ಪ.ಪಂ 01 01 0 0 0 0 0 0 01 
3 ಪ್ರವರ್ಗ.| 02 01 01 0 0 0 0 0 02 
4 lw 07 01 03 01 01 0 01 0 07 
5 ಬ 02 02 0 0 0 0 0 0 02 
6 Ilo 02 02 0 0 0 0 0 0 02 
7 ॥||ಬಿ 02 01 01 0 0 0 0 0 02 
8 ಸಾಮಾನ್ಯ 23 04 07 07 02 02 01 0 23 
ಒಟ್ಟು 46 13 15 09 04 02 03 0 46 



































ಭಾಗ ೫ 





ರೆಗೆ 


ದು 
೦ 


/- 100-00 


ಗು 
ಆಲ 


ರ 








19000-500-21000 


ಗರಿಷ್ಠ 


15/02/2013 ರ 


40 
38 
35 





ಗ 


ದ ದಿನಾಂಕ 


ಗಿ 
ಆ 


ನಿಷ್ಠ 
18 
18 
18 





ಅಂದರೆ ದಿನಾಂಕ 15/02/2013 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ನೆಯ ದಿನಾಂಕಕೆ 


ಗು 
ಅಲ 





13 
63 


(2) 
N) 


[0 


ಲ್‌ 


< 
13 


16/01/2013 ರಿ 


ನ್‌ 
, ತಿಬಿ 


WwW 
ದಿನಾಂಕ 


2ಎ, 2ಬಿ, 3೩ 
ನ್ನು 

















ಪಡಿಸಿದ ಕೆ 


ವಿ 
ು ನಿಗಧಿಪ 


ಪರೀಕ್ಷೆಯಲ್ಲಿ ॥CSE /CBSE ಅಥವ 


ಇ, 
ನ್ಮಪಿ 
ೀಕರಿಸಲ 


೧೨ 


ಎ 
೪, 


೧೨ 





ರೂ- 11600-200-12000-250-13000-300- 14200-350-15600-400-17200-450- 


೧೨೮ 





ತ್ರೆ 


೨ಭ್ಯರ್ಥಿಗ 


ಆ 


೧ 
ಇ 


H 
@ 
ಡ್ನ 
(3 


ಛೃ 
8) 


ದ 
I 





ತೆರೆದು 


/- 200-00 


ಗು 
ಖಲ 


ರ 
http://shimoga-va.kar.nic.in 


ದಾರಿ 
[Ne] 


ಕ 
) 


ತೀರ್‌ ಸಹ 
ಬ್‌ಸ್ಕೃ 
ನರದ 


ದು 


೯ನಲ್ಲಿ 


ly 


ುತ 
WA 





ಗಿರ 


ಕ್‌ 


0. 


ಸ್‌ ಬೋಡಿ 


16/01/2013 ರ ¢ 


ಲ 


ಕ್‌ ಮಾ 


[a 
ಮ 


ಕ್ರ 


ಲ್ರ 
ಕೊನೆಯ ದಿನಾಂಕ 16/02/2013 


ಖ್ಯ 08182-225410. 


ರಿಯ ದಿನಾಂಕಃ 


೨ 


[vi 


ನ 
1) 


೯/2ಎ/2 
4 ಕ 


[ 


ನ್‌ (online) (ಎಲೆಕಾ 


ನ್ಯ ವಗ 
ಹಿತಿಗಾಗಿ 


ಲ 
ನಾ 
ಉಲ 


ಮಾ 


submit button ನ 


ಲ 


ಇಾ 


ಗು 








ಹೆಚ್ಚಿನ 


(Acknowledgement slip) ಮ 
PR.08 


